ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಉಡುಪಿ ಜಿಲ್ಲೆ ಕುಂದಾಪುರ ತಾಲ್ಲೂಕಿನ ಚಕ್ರನದಿ ದಂಡೆಯ ವ್ಯಾಪ್ತಿಯ ಮಾಹಿತಿ ಕುರಿತು 


ಶ್ರೀಕೆ. ಹರೀಶ್‌ ಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು):- 


252 (335) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಉಡುಪಿ ಜಿಲ್ಲಾ ವ್ಯಾಪ್ತಿಯ ಕುಂದಾಪುರ ತಾಲ್ಲೂಕಿನ ಹರಿಯುವ ಚಕ್ರನದಿ ದಂಡೆ ವ್ಯಾಪ್ತಿಯ (Buffer 
Z೦ne) ಎಷ್ಟು ಮೀೀಟರ್‌ವರೆಗೆ ಸರ್ಕಾರದ ಅಧೀನಕೆ ಒಳಪಟ್ಟೆರುತ್ತದೆ ; (ವಿವರ ನೀಡುವುದು) 


(&) Coastal Regulation Act ಮತ್ತು The Rivers and Canals Act 1863 ದಲ್ಲಿನ ಉಲ್ಲೇಖದಂತೆ ತಿದ್ದುಪಡಿ 
ಒಳಗೊಂಡಂತೆ ವಿಸ್ತಂತ ಮಾಹಿತಿ ಒದಗಿಸುವುದು; 


(ಇ) ಖಾಸಗಿ ವ್ಯಕ್ತಿಗಳ ನದಿದಂಡೆ ವ್ಯಾಪ್ಲಿಯನ್ನು ಆಕ್ರಮಿಸಿಕೊಂಡಿದ್ದಲ್ಲಿ ಯಾವ ಸಕ್ಷಮ ಪ್ರಾಧಿಕಾರವು 
ಆಕ್ರಮಿತ ಪ್ರದೇಶವನ್ನು ತೆರವುಗೊಳಿಸುವ ಅಧಿಕಾರ ಹೊಂದಿದೆ; (ವಿವರ ನೀಡುವುದು) 


(ಈ) ಸದರಿ ನದಿ ದಂಡೆ ವ್ಯಾಪ್ತಿಯಲ್ಲಿ ಒತ್ತುವರಿ ಮಾಡಿ ನಕಲಿ ಮಾಹಿತಿ ನೀಡಿ ಅಕುಮ-ಸಕ್ರಮದಡಿ 
ಮಂಜೂರಾತಿ ಮಾಡಿಕೊಂಡಿದ್ದಲ್ಲಿ ಕಾನೂನಿನ ಯಾವ ನಿಯಮಾವಳಿಯಡಿಯಲ್ಲಿ ತೆರವುಗೊಳಿಸಲು 
ಕ್ರಮ ಕೈಗೊಳ್ಳುವುದು ? (ಸಂಪೂರ್ಣ ವಿವರದೊಂದಿಗೆ ಮಾಹಿತಿ ಒದಗಿಸುವುದು) 


